ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಬೆ) 


ಒ೦ಭತ್ತನೇ ಅಧಿವೇಶನ 


ಕಾರ್ಯಕಲಾಪಗಳ ಪಟ್ಟಿ 
ಮಂಗಳವಾರ, ದಿನಾ೦ಕ 02ನೇ ಫೆಬ್ರವರಿ, 2021 


(ಸಮಯ: ಬೆಳಿಗ್ಗೆ 10.30 ಗಂಟೆಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕ ಮೂರನೇ ಪಟ್ಟಿ 
ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ್ಥ ಮೂರನೇ ಪಟ್ಟಿ 


2. ಅರ್ಜಿಗಳನ್ನೊಪ್ಪಿಸುವುದು 


ಶ್ರೀ ಆನಂದ್‌ ಅಲಿಯಾಸ್‌ ವಿಶ್ವನಾಥ್‌ ಚಂದ್ರಶೇಖರ ಮಾಮನಿ (ಮಾನ್ಯ ಉಪ ಸಭಾಧ್ಯಕ್ಷರು 
ಹಾಗೂ ಅಧ್ಯಕ್ಷರು, ಅರ್ಜಿಗಳ ಸಮಿತಿ) ಅವರು ಈ ಕೆಳಕಂಡ ಅರ್ಜಿಗಳನ್ನು ಒಪ್ಪಿಸುವುದು: 


1) ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಗೌರವಧನವನ್ನು ಪಾವತಿಸುವಲ್ಲಿ 


ಆಗಿರುವ ವಿಳಂಬದ ಬಗ್ಗೆ. 
2) ಹಳೆ ಹುಬ್ಬಳ್ಳಿ ಸದಾಶಿವನಗರದಲ್ಲಿ ಹಾದು ಹೋಗಿರುವ ಹೈ-ಟೆನ್ಸನ್‌ ವಿದ್ಯುತ್‌ 
ವೈರುಗಳನ್ನು ತೆರವು ಮಾಡದ ಅಧಿಕಾರಿಗಳ ಎರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ. 


3. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


ದಿನಾಂಕ 29ನೇ ಜನವರಿ, 2021 ರಂದು ಶ್ರೀ ಆರಗ ಜ್ಞಾನೇಂದ್ರ ರವರು ಸೂಚಿಸಿ, 
ಶ್ರೀ ರಾಜಕುಮಾರ್‌ ಪಾಟೀಲ್‌ ರವರು ಅನುಮೋದಿಸಿದ ಕೆಳಕಂಡ ಪಸ್ತಾವದ ಮೇಲೆ 
ಮುಂದುವರೆದ ಚರ್ಚೆ (ಎರಡನೇ ದಿನ). 
“ದಿನಾಂಕ 28ನೇ ಜನವರಿ, 2021 ರಂದು ವಿಧಾನಮಂಡಲದ 
ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ 
ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು 
ಮಾನ್ನ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು 


ಸ್ರ 
ಸಮರ್ಪಸಲು ಅಪ್ಪಣೆ ಕೋರುತ್ತೇವೆ”. 


ಬತ! 


ಸ, 


2) 


ತ) 


4. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಮತ್ತು ಅಂಗೀಕರಿಸುವುದು 


ಶ್ರೀ ಬಿ.ಎಸ್‌. ಯಡಿಯೂರಪ್ಪ (ಮಾನ್ಯ ಮುಖ್ಯಮಂತ್ರಿಗಳು) ಅವರು:- 

ಅ) 2020ನೇ ಸಾಲಿನ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ 
ಸಂರಕ್ಷಣೆ (ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು 
ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

ಶ್ರೀ ಲಕ್ಷ್ಮಣ ಸವದಿ (ಮಾನ್ಯ ಉಪ ಮುಖ್ಯಮಂತ್ರಿಗಳು) ಅವರು:- 

ಅ) 2020ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ 
(ಎರಡನೇ ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಿಸಬೇಕೆಂದು 
ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

ಡಾ. ಕೆ. ಸುಧಾಕರ್‌ (ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ 

ಶಿಕ್ಷಣ ಸಚಿವರು) ಅವರು:- 

ಅ) 2020ನೇ ಸಾಲಿನ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


5. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಎಂ.ವಿ. ವೀರಭಧ್ರಯ್ಯ ಅವರು - ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕಿನ ಚಂದ್ರಗಿರಿ 
ಗ್ರಾಮ ಪಂಚಾಯಿತಿಯ ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧಿಕಾರ ದುರುಪಯೋಗ 
ಮಾಡಿಕೊಂಡಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 
ಡಾ| ಕೆ. ಶ್ರೀನಿವಾಸಮೂರ್ತಿ ಅವರು - ನೆಲಮಂಗಲ ತಾಲ್ಲ್ತೂಕಿನ ಪೊಲೀಸ್‌ ಉಪವಿಭಾಗದ 
ವ್ಯಾಪ್ತಿಯಲ್ಲಿ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳು ದಾಖಲಾಗುತ್ತಿರುವುದರಿಂದ ಸಾಮಾನ್ಯ 
ಜನರಿಗೆ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವರ ಗಮನ ಸೆಳೆಯುವುದು. 
ಶ್ರೀಮತಿ ಪೂರ್ಣಿಮಾ ಕೆ. ಅವರು - ರಾಜ್ಯದಲ್ಲಿ ಆಕಸ್ಮಿಕವಾಗಿ ಕುರಿ/ಮೇಕೆಗಳು ಮರಣ 
ಹೊಂದಿದಾಗ ಬಡರೈತರು ಮತ್ತು ಕುರಿಗಾಹಿಗಳಿಗೆ ಅನುಗ್ರಹ ಕೊಡುಗೆ ಯೋಜನೆಯಡಿ 
ಪರಿಹಾರ ಧನವನ್ನು ನೀಡುವ ಬಗ್ಗೆ ಮಾನ್ಯ ಪಶುಸಂಗೋಪನೆ ಸಚಿವರ ಗಮನ 
ಸೆಳೆಯುವುದು. 

ಹ 


4) 


5) 


6) 


1) 


8) 


9) 


10) 


ಶ್ರೀಮತಿ ರೂಪಾಲಿ ಸಂತೋಷ್‌ ನಾಯ್ಕ್‌ ಅವರು - ಕೈಗಾ ಅಣು ವಿದ್ಯುತ್‌ ಸ್ಥಾವರದ 
ಘಟಕಗಳನ್ನು ಕೂಲ್‌ ಮಾಡಲು ಬಳಸಿದ ನೀರನ್ನು ಕಾಳಿ ನದಿಗೆ ಸೇರ್ಪಡೆಗೊಳಿಸುವ ಬದಲು 
ಪೈಪ್‌ ಲೈನ್‌ ಮೂಲಕ ನೌಕಾನೆಲೆ ಹಾಗೂ ಕಾರವಾರಕ್ಕೆ ಪೂರೈಕೆ ಮಾಡುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಎ.ಟಿ. ರಾಮಸ್ವಾಮಿ ಅವರು - ರಾಜ್ಯದಲ್ಲಿನ ಬಹುತೇಕ ಗ್ರಾಮೀಣ ಆಸ್ಪತ್ರೆಗಳಲ್ಲಿ ವೈದ್ಯರುಗಳ 
ಕೊರತೆಯಿ೦ದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಸಚಿವರ ಗಮನ ಸೆಳೆಯುವುದು. 

ಶ್ರೀ ವೆಂಕಟರಾವ್‌ ನಾಡಗೌಡ ಅವರು - ಬೀದರ್‌ನ ಕರ್ನಾಟಕ ಪಶು ವೈದ್ಯಕೀಯ, ಪಶು 
ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಯೋಜನೆಗಳ ಅನುದಾನದ 
ಅವ್ಯವಹಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಎರುದ್ಧ ಕ್ರಮಕೈಗೊಳ್ಳುವ ಬಗ್ಗೆ 
ಮಾನ್ಯ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವರ ಗಮನ ಸೆಳೆಯುವುದು. 

ಶ್ರೀ ಬಸನಗೌಡ ದದ್ದಲ ಅವರು - ನೂತನವಾಗಿ ಪ್ರಾರಂಭಿಸಿರುವ ರಾಯಚೂರು 
ಎಶ್ವವಿದ್ಯಾಲಯಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮಾನ್ಯ 
ಉಪ ಮುಖ್ಯಮಂತ್ರಿಯವರ (ಉನ್ನತ ಶಿಕ್ಷಣ ಮತ್ತು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ) ಗಮನ ಸೆಳೆಯುವುದು. 

ಶ್ರೀ ಎಲ್‌. ನಾಗೇಂದ್ರ ಅವರು - ಮೈಸೂರು ನಗರದಲ್ಲಿರುವ ಲ್ಯಾನ್ಸ್‌ಡೌನ್‌ ಬಿಲ್ಡಿಂಗ್‌ ಹಾಗೂ 
ದೇವರಾಜ ಮಾರುಕಟ್ಟೆ ಕಟ್ಟಡಗಳ ಕುಸಿತದಿ೦ದ ಸಾವನ್ನಪ್ಪಿರುವ ಕುಟು೦ಂಬವರ್ಗದವರಿಗೆ 
ಪರಿಹಾರ ನೀಡುವ ಹಾಗೂ ಈ ಎರಡೂ ಕಟ್ಟಡಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ 
ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 

ಶ್ರೀ ಎನ್‌.ಹೆಚ್‌. ಶಿವಶಂಕರರೆಡ್ಡಿ ಅವರು - ಗೌರಿಬಿದನೂರು ತಾಲ್ಲೂಕಿನಲ್ಲಿ ರಾಷ್ಟೀಯ ಹೆದ್ದಾರಿ 
ನಿರ್ಮಾಣಕ್ಕಾಗಿ ಭೂಸ್ವಾಧೀನ ಮಾಡಿಕೊಂಡಿದ್ದು, ಸದರಿ ಭೂಮಾಲೀಕರಿಗೆ ಪರಿಹಾರ ನೀಡುವ 
ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿಯವರ (ಲೋಕೋಪಯೋಗಿ) ಗಮನ ಸೆಳೆಯುವುದು. 

ಶ್ರೀ ಬಂಡೆಪ್ಪ ಖಾಶೆಂಪೂರ ಅವರು - ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ 
ಯೋಜನೆಯಡಿ ಬೀದರ್‌ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗ್ರಾಮಕ್ಕೆ ಒಂದು 
ಸಮುದಾಯ ಭವನವನ್ನು ಮಾತ್ರ ನಿರ್ಮಾಣ ಮಾಡಲು ಅವಕಾಶ ಕಲ್ಪಿಸುವ ಬಗ್ಗೆ 
ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರ ಗಮನ 
ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಸಿ 
ಕಾರ್ಯದರ್ಶಿ(ಪು 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 
7:(ಓ0://1:10. 15011. 7೩10. 17,/0155೮17೩)1 /10%/10ಔ. ೫1೫೬ 


ಓಗ್ಗಿಗಗಗಿ ಗ೫ಡ. 1510151, 4111೯ ಗ 55711781,7 


(1೯17771111 455೯1/೧೧11) 
71177111 5೫೮51೦೫ 


71597 ೦೯ 58051೫7555 
'[`ಓ೮568, (76 256 ಔಂ0೬೩೧7, 2021 
(11176: 10.30 ೩.17.) 


1.0085710೫5 


೫೩) 0೮೮50೦15 101 ಲಬ ಗಿ7517೮75 : 164 1.15( 
1) 0೮5೦೧೨ 1೦: 111೯1೭೭61೩ ಗಿ75177೮/5 : 1೯6 115( 


2. ಔಣ ೫5೫7ಡ'171೦ 1೫% ೦೯ 25117171೦೫ 


51 ಡಿಇಡಿ 11725 7112077೩7೩6 ಲಿ1೩೧೧ಲೇ೩5೫೮೫೫೩೯ 11813೩8731 (1101111೮ 
167 5068೬೮೮೯ ೩೧೮ ಲಿ101/138/,, 7೮೦0 ಲಿ೦೧7731(:66) 1೦ 0೯65001 
17೮1: 0೮೦೧೨: 


], 1601೮110 60107 ೦೩೭೨೮೮ 1೧ 18717601 ೦೪ 13017018117 150೦ 1070 
16೩೦೮15 ೦೦೧161೮೮ ೪೫711. 7101101381 ೩೧೮ 5015೮ ೫೫೫೮. 


2. 16೩೫೮11 1೦ 1010೦ ೩೦೦1 8೩81135೭ 117೮ ೦೫1೦೮೧5 171೧೦ 11817೮ ೧01 
1:617301೮06 . 1163-1೮1351೦ ೮1೦೦೦1೦೮ ೦೫800105 1೩551೧6 ಟಿ7೦ 0 
58೩೦೮೧ ೩೨೩೧117೩ ೫೩೫, ಲಿ16. 1೬111. 


3. 181೦71೦೫ ೦೯ 7ಣಗಿ೫೧೫೮ ೦ ೧೦೪೫೫೫೦೬೫' 5 ಗಿ೧ಐ೧ಐಣ೫5೨ 


೫2172೦೯ 118005510೧3 ೦೧. (7೮  1000%ಗ/ 103000೧... ೫270166 
1177 5/1 ಗಿಡ ಲೆ138126೧618೩ 8೩೧೮ 5600೧666 17 5೯1 ೫7೧8 78111 ೦೧ 
29% ಟಗ, 2021. 


-:2;- 


“ಇಲ, . 17೮. 7061/1೮೯5 ೦1  ಓಉಣ11281010೩ 1151811೮ 
ಓ55೮1711)7 ೩೩5೮೧701೮೮ 1೧ 1176೮ 5656101 1೮8 168176 1:೦ (೧೩೧೬ 
1೮ 1101716 ೮೦೪೮೦೫7೧೦೯ 10೯ (೧೮ ಗಿ0(1೮56 66117766 00 0೧6, 
1೮17312೮15 ೦. 1೦೧ 11006805 ೦! 1೮615186016 ೦೧ 286 ಟಟ, 


ಜ್ನ! [ಟ್ಟ 
4.110151, ಗಿ 11175 8051೫755 


7.311.1.5 7೦೧ ೮೦೫51೧೯೫7೯೦ 47೫70 ಐಗಿ 558% 


. 78೮ 10್ಷ೯87816೩%೩ 71೦೬೮೦೬೬೦೫. ೦8 7076೮೫೮5 ೦೫೯ 20೦51೭೦೫೯5 18 
113೩130181 85610115113 ೮1305 (ಗಿ೧3೮೫ 6೧೩೮೫) 8111, 2020 


5:1 8.5. 7೮61707೩00೩ (8101301೮ ೮೫1೮8 11113151೮೭) ೦ ೫7೩೦೪೮:- 


೩) (78 1೮ 10811781810೩ ೧1೦೭೮೦೦೧. ೦1 11316165! ೦ 1೮[೦51£015 11 
1128170181 ೫6181116817361715 (ಗಿ/1261361136070) 8111, 2020 ಓಂ 
181061೩ 170೦ ೦೦೫51661೩01. 

1) ೫೫೨೦ 10೦ 173016 1178 (7೮ 811116 0855೮೧೮. 


. 31೮. 7೩೯1738128೩ 780೦೯೭: 719೮1010105 7870೩81003 (5೦೦೦೫6 
೩7೩೮೧೮೧೩೮೫೪ 28111, 2020 

511 ೫12೭0೧3೩87 5೩641 (1108301೮ 2೮೬7 ೮08108 711/15೮8) 10 
177301೮:- 


ಜ) (೧೫% 7೧೮ 1008118100೩ 71/0601 16110105 7000810೧ (5೮೦೦೧೮ 
ಓ177೮61361736170 111, 2020 ಆ 10007. 1710 ೦೦೧೨516078107.. 
1) ಖ೦ 10 173016 (281 (7೮ 0111 1೮ 855006. 


71೮ 828೯732128೩ ೫8010018310 215೮೩5೮5 (ಡಿ೧3೮7617368() 8111, 2020 
5/1 80. 5ರ6132%8/ (111121510೦೫ 80೦೯ 88102108 ೩೧೮ ೫೩೧೩1) 71170೮1೧೯೮ 
೩೫೧೮ 71೦010೩118 600೦೩೬೦1) 10೦ 17301೪೮:- 


ಖ) ಲಯ ೧೮ 10001/008೩ ೫01066171೦ 12156855 (ಗ76೧61760/) 
3111, 2020 1೮ 181060 11150 ೦೦151661807. 
1) ೫೦ 10 113016 (170/0 (17೮ 83111 2೮ 0೩೨5೮೮. 


-:ತಿ;- 


5. ೮111710 77 57177₹೦71೫ ೫೦71೮೫೧೦ 


- 51 71,177. 7೮೮೫೩0೫೩೧೩೩ 10 ೦೩1! (17೮ ೩1613013 ೦8 (6 110೧716 
1/1131561 10% 8೭೯81 1೮೪೮1೦೦೧7೮1 ೩೧೮. ೧೩/7೦೧೫ ೫೫ 17688೩1೮1೧ 
1731505೮ ೦1 ೦17೦೯ 17 (7೮ 1161710೦೮5 0165106601 ೦£ ೮ಲೆ೧6೩೮111 
(7೫17೩ 78/01878 ೦87171೧ 6150101. 


- 2. 8%. 57೮೮೫1೪೩5೩ 8108487 10೦ ೦೩1 (17೮ 816೧101, ೦8 (7೮ 110೧716 
1/11315861 8018. 110136 ಡೆ. ಓಡ, 00111077೮೧ 1೪೩೧77 ಗಿರಿಯ ಊ0 
1೮151811012 16೩೫೮11೧ (ಆ 01001617 1೮1೧ 1೩೦೮೮ 117 0೮11೦ ೩೨ 
1815೮ 811001೧7 ೦೩೨೮5 ೩1೮ 106112 16861516160 1೧ 113೮ ಲೆಟ115610000೧ ೦8 
0110೮ 801 0611715101. ೦" 11618173813681೩ 1010. 


- 573(. 20೦೫೫೩1173೩ 8ಓ. (೦ ೦೩! (13೮ ೩೭೭೮೧೦೧ ೦1" 11011715 7/117151561 808 
17117301 110580೧067 16881೮61168 10೦ 0101165 ೦೦17೮135೩೦೧ ೬13608 
120161812೩ 5086076 10೦ (7೮ 1೦೦೯ 18117615 ೩೧೮ 51೮1೮1೮5 ೪1೧೮೧ 
117೮1/ 517೮೦೮ / 8೦೫೩5 ೩:೮ 6166 ೩೦೦1೮61]? 17 17೮ 51816. 


- 573. ೫೦೦೫೩11 5೩೦58 71೩18 1೦ ೦೦್ಬು 112೮ 81೮17110೦1 ೦8 (7೮ 
7100೧7101೮ ೮1101 1117151601 17೩೮1೧೧ 0೦ 500017 ೦% ೫7೩15೦೯ 1೬೦ ಓರಸರ 
5651೧0 ೩೧೮ (0817781 771100೧ 77೫೫ ೪11700 5೦ 17381:ಆ ೦೦೦1 6 ಔಯ, 
೦1೧710೦ 7017761 718171 113510೩0 ೦೯ 61501181611 60೦ 0811 11761 117/೦1. 
2106 11176. 


- 5೫1 ಡಿ.7. `೩173೩577೩17337 1೦ ೦೩/1! (13೮ 8116೧೦೧ ೦1 11017016 1111715161 
107. 116% ಯಗ 780717 1೮61007೮ ಜ೧೮ 1/1೮66%ಂ%ಜ ೫8600800 
176೫1೮11 1017೮ 01001603 ೦೩೨೮೦೮ 616 10೦ 8001180೮ ೦8 600೦6015 10 
17705( ೦೫ (17 177121 1305011815 1೧ (7 50016. 


- 51 76738೩೬೩೯೩೦ 71೩0೩ ೦1೮೩ 1೦ ೦೩1 11೮ ೩೭೮೧11೦೧ ೦8 1101716 
1/11315861. 80. ಡಿ1೧1೧301 110580ಜಗರಗ ೫೧೮ 81617೮1105 16೩೯೮1೧6 
1೩೦% ೩೦೦೦೧ ಡಿ.51 112೮ ೦110೦೮15 1೫71೦ 1387೮ 10101766 1 
177158[2[10/111811013 ೦8 8೯816 ೦1 7೩1೦೮5 50161765 1೧. 108118580೩ 
17661118177, ೧1211181 ೫೧೮ ೫151161155 50161058 111117615107, 81681. 


10. 


-;4- 


- 5£1 ೫35೩7೩ ೦ಚಛೊಡ 1೩0681 1೦ ೦೩೪ 117೮ 06೧೮೦೧ ೦೯ [10೧16 


೮07 ೮171೦೯ 1/1/7150 (11161307 87060080೦೧, 17, ೧7” ೫೮ 5ಯಂ೧06 
೫೧೮ 7700017010 7, 58111 120961೦1೧೮೧, 81717601613೮೮15೧10 ೮ 
111761170೦6) 768/೮11೧ ॥೦. 01೯0೦1೪16೮ 1007೩50೦7೮ 15೦ ಔಯಂಗರ್ಟ 
13117018107 ೦೦೧71761೦೮೮ 1:6%711]7. 


- 51 1. 71ರ 10೦ ೦೩. 117೮ ೩0೮೧೦೧ ೦1 101716 11115161 1೦% 


10೩/೧ 12261೮1೦/17೮11 1688161176 1೦ 0101೪16೮ ೦೦೧7/೮135801 10 0೧೮ 
1517711) 1770021೮16 ೦1 (7೮ 66೦೮೦೩೨5೮೮ 1೦856006 17೦ 6106 606 ೩0 
೦೦11೩[5೮ ೦ ೩೧5೮೦17೧ 10161೧6 ೫೧೮ 7020೪೫೯೫] ೧7811೭೮1 11161105 
8176 10 6096100 (173056 1770 10116175. 


- 5೭1 7೫.81. 51119೩58/811:2೩೯ 72067 1೦ ೦೭! 117೮ ೫೮೧೦೧ ೦1 100%16 


೮0೬7 ಲಿ1101 7/11715801: (7೭011೦ 1701805) 1೩೧೮11೧ 1೦ 0101166 
೦೦೫೧೮1:5811೦1 15೦ (7೮ 1ಜ೧0ೆ ೦೫77೮15 ೩5 (0701 18೧೮ 118೩5 1೦೧ 
೩೦೦[೮1/೮೮ 10 ೦೦೧೩೦೦೪ 7180೦೧೩. 1110611೫77 1೧ ೮೦೪೫7೯016೫೧ 
18.10%. 


5:1 82೧066000೩ 8%83೩511೩07300ಟ೯ 10೦ ೦೦. 117೮ 8656೮೧೦೧ ೦" 110೧16 
11115101 801: 3೦೮ 817,001776117300( ೩೧೮ 50೦105 ೫೧೮ 71೩೧೧1೧ 
71-೦೯18173173೮ 110110011೧. ಈಔ॥00%08ಟ05 17068೫1೧61. 18೦ ೧೫ೇಂ ೩ 
210೦೪151017 10% ೦೦15೬೦೭1೦೧ ೦1 ೦೧1])7 ೦೧೮ ಲೆ೦೧೧177೬13107 11811 170: ೦೧೮ 
111118೮ 1170661 10811781810೩ 11518101£'5 1.೦೦೫. 1೮೩ 16610077601 
5076/76 11. ಔ೫168/ 55೮1೧17 0೦1151೬610]. 


7, ೫€.771ಎ112121:521,1 
5608೮1೩೪(1/೦) 


